ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ -: 1218 


k 

2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಆರ್‌.ಬಿ.ತಿಮಾಪುರ 

3. ಉತ್ತರಿಸಬೇಕಾದ ದಿನಾಂಕ : 16.03.2021 

4. ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ಕ್ರ. ತ 
ನ ಪ್ರಶ್ನೆ ಉತ್ತರ 


(ಅ) ರಾಜ್ಯದ ರನ್ನ ಸಕ್ಕರೆ 
ಕಾರ್ಬಾನೆಯ ಕಳೆದ 
ಮೂರು ವರ್ಷಗಳ 
ವಾರ್ಷಿಕ ವಹಿವಾಟು 
ಎಷ್ಟು; 


ರೈತರ ಸಹಕಾರಿ ಸಕ್ಕರೆ ಕಾರ್ಜಾನೆ ವಿ, ರನ್ನನಗರ ಮುಧೋಳ್‌ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಈ ಕಾರ್ಬಾನೆಯ ಕಳೆದ ಮೂರು 
ವರ್ಷಗಳ ವಾರ್ಷಿಕ ವಹಿವಾಟು ಈ ಕೆಳಕಂಡಂತೆ ಇದೆ. 


ವರ್ಷ ವಾರ್ಷಿಕ ವಹಿವಾಟು (ರೂ 
ಕೋಟಿಗಳಲ್ಲಿ) 
2017-18 116.02 
2018-19 92.25 
2019-20 148.27 


ಕಾರಾನೆ 2020-21ನೇ" ಹಂಗಾಮಿನಲ್ಲಿ ಕಬ್ಬು ಅರೆಯುವ 
ಕಾರ್ಯವನ್ನು ನಿರ್ವಹಿಸಿರುವುದಿಲ್ಲ. 


(6) es ಕಾರಾನೆಯಲ್ಲಿ 
ಯಾವ ಯಾವ 
ಉತ್ಪನ್ನಗಳನ್ನು 
ಉತ್ಸಾದಿಸಲಾಗುತ್ತಿದೆ; 


ಕಾರಾನೆಯು ಪ್ರಸ್ತುತ 5000 ಟಿಸಿಡಿ ಸಾಮರ್ಥ್ಯದ ಸಕ್ಕರೆ ಘಟಕ | 
ಮತ್ತು 13 ಮೆ.ವ್ಯಾಟ್‌ ಸಾಮರ್ಥ್ಯದ ಸಹ ವಿದ್ಯುತ್‌ ಘಟಕವನ್ನು | 
ಹೊಂದಿರುತ್ತದೆ. ಇದರ ಜೊತೆಗೆ ಕಬ್ಬಿನ ಪ್ರಾಥಮಿಕ ಉಪ 
ಉತ್ಪನ್ನಗಳಾದ ಕಬ್ಬಿನ ಸಿಷ್ಠೆ, ಕಾಕಂಬಿ, ಬಗ್ಯಾಸ್‌, ಪ್ರಸ್‌ಮಡ್‌ 
ಗಳನ್ನು ಸಹ ಉತ್ಪಾದಿಸಲಾಗುತ್ತಿದೆ. 


(ಇ) ರೈತರಿಗೆ ನೀಡಲು ಬಾಕ 
ಉಳಿಸಿಕೊಂಡಿರುವ 
ಹಣವೆಷ್ಟು? 


ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ಎಫ್‌.ಆರ್‌.ಪಿ ದರದಂತೆ 
ಕಾರ್ಯಾನೆಯು ರೈತರ ಕಬ್ಬು ಬಿಲ್ಲು ಮೊತ್ತವನ್ನು ಪೂರ್ಣವಾಗಿ 
ಪಾವತಿಸಿರುತ್ತದೆ. ಆದ್ದರಿಂದ ಕಾರ್ಲಾನೆ ರೈತರಿಗೆ ಕೊಡಬೇಕಾದ 
ಬಾಕಿ ಉಳಿಸಿಕೊಂಡಿರುವುದಿಲ್ಲ. 


ಸಂಖ್ಯೆ: ಸಿಐ 81 ಸಿಓಎಫ್‌ 2021 


aE f 
(ಎನ್‌. ನಾಗ .ಎಂ.ಟೆ.ಬೆ) | 


ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 


